BS 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 09 
ವಿಧಾನ ಸಭಾ ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
್ಟ (ಸೈಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸುವ ದಿನಾಂಕ 14-09-2021 4 
ಉತ್ತರಿಸುವ ಸಚಿವರು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ. ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು 
ಘ್ರ. ಪುಶ್ನೆ ಉತ್ತರ 
ಸಂ 
ಅ)' | ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಿದೆ 
-| ಬಾಲ್ಯವಿವಾಹಗಳ ಸಂಖ್ಯೆ 
ಹೆಚ್ಚುತ್ತಿರುವ ಬಗ್ಗೆ 
ವರದಿಯಾಗುತಿರುವುದು . ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 
ಆ) |2020-2001ನೇ ಸಾಲಿನಲ್ಲಿ | 296 
"| ದಾಖಲಾಗಿರುವ ಬಾಲ್ಯ ವಿವಾಹ 
ಪ್ರಕರಣಗಳ ಸಂಖ್ಯೆ ಎಷ್ಟು: 
ಇ) |2020-2021ನೇ ಸಾಲಿನಲ್ಲಿ ಬೆಳಗಾವಿ | ಬಾಲ್ಯ ವಿವಾಹ ' - 18 
ಜಿಲ್ಲೆಯಲ್ಲಿ ದಾಖಲಾಗಿರುವ | ತಡೆಹಿಡಿಯಲಾದ ಪ್ರಕರಣ - 169 
ಬಾಲ್ಯವಿವಾಹಗಳ ಸಂಖ್ಯೆ ಎಷ್ಟು; 
ತಡೆಹಿಡಿಯಲಾಗಿರುವ ಪ್ರಕರಣಗಳ 
- | ಸಂಖ್ಯೆ ಎಷ್ಟು; 
ಈ) | ಬಾಲ್ಯವಿವಾಹ ಪದ್ದತಿ ನಿಯಂತ್ರಿಸಲು | ಕರ್ನಾಟಕ ಉಚ್ಚನ್ಯಾಯಾಲಯದ ತೀರ್ಪಿನಂತೆ, 


ಕಾನೂನು ಇದ್ದರೂ ಪುಕರಣಗಳು 
ಹೆಚ್ಚುತ್ತಿರಲು ಕಾರಣಗಳೇನು ಮತ್ತು 
ಇದನ್ನು ನಿಯಂತಿಸಲು ಸರ್ಕಾರ 
ಯಾವ ಕ್ರಮ ಕೈಗೊಳ್ಳಲಿದೆ? 


'| ಬರಲು ಸಾಧ್ಯವಾಗಿರುತ್ತದೆ. 


ನ್ಯಾಯಮೂರ್ತಿ ಶಿವರಾಜ್‌ ಪಾಟೀಲ ರವರ ನೇತೃತ್ವದಲ್ಲಿ 
ಒಂದು ಕೋರ್‌ ಕಮಿಟಿಯನ್ನು ರಚಿಸಲಾಗಿತ್ತು. ಸದರಿ 
ಸಮಿತಿಯ ಶಿಫಾರಸ್ಸಿನಂತೆ, "ಬಾಲ್ಯವಿವಾಹ ನಿಷೇಧ 
ಉಸ್ತುವಾರಿ ಕೋಶವು” ಸ್ಮಾಪಿಸಲಾಗಿರುತ್ತದೆ. ಸದರಿ ಕೋಶವು 
ಬಾಲ್ಯ ವಿವಾಹಗಳನ್ನು  ತಡೆಗಟ್ಟಿಲು ಹಾಗೂ 
ಜಾಗೃತಿ/ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು 
ಹಮಿಹೊಂಡಿದ್ದರಿಂದ, ಸಾರ್ವಜನಿಕರಲ್ಲಿ ಬಾಲ್ಯವಿವಾಹದ 
ಬಗ್ಗೆ ಜಾಗೃತಿ ಮೂಡಿ ಹೆಚ್ಚಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ 
ಇದಲ್ಲದೇ ಕೋವಿಡ್‌-19 
ಸಾಂಕ್ರಾಮಿಕವು ಸಹ ಬಾಲ್ಯವಿವಾಹ ಹೆಚ್ಚಾಗಲು ಒಂದು 
ಕಾರಣವಾಗಿರುತ್ತದೆ. 


ಬಾಲ್ಯವಿವಾಹವನ್ನು . ನಿಯಂತ್ರಿಸಲು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ: 


1. ಬಾಲ್ಯವಿವಾಹ ನಿಷೇಧ ಕಾಯಿದೆ 2016 ಕೈ ದಿನಾಂಕ 
03-03-2018 ರಂದು ತಿದ್ದುಪಡಿ ತರಲಾಗಿದೆ. ಅದರಂತೆ, 
ದಿನಾಂಕ 3-3-2018 ರಿಂದ ನಡೆದ ಪ್ರತಿಯೊಂದು 


ಬಾಲ್ಯವಿವಾಹವು ಪ್ರಾರಂಭದಿಂದಲೇ ಅನೂರ್ಜಿತ 


[E ಖಿ 


ವಾಗುತ್ತದೆ. ಪ್ರತಿಯೊಬ್ಬ ಪೋಲೀಸ್‌ ಅಧಿಕಾರಿಯು 
ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಡೆದ ಅಪರಾಧಿ ವನ್ನು 
ಸುಮೋಟೋ ದಾಖಲಿಸಬಹುದಾಗಿಡೆ. ಈ ತಿದ್ದುಪಡಿ 
ಕಾಯಿದೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಸಹ 
ನಿಗದಿಪಡಿಸಲಾಗಿದ್ದು, i ಬಾಲ್ಯವಿವಾಹಕ್ಕೆ 
ಜವಾಬ್ಧಾರರಾದವರಿಗೂ ಈ ಕಾಯಿದೆ ಅಡಿ ಶಿಕ್ಲೆ 
ವಿಗಧಿಪಡಿಸಲಾಗಿದೆ. 
. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತನ್ನ 
ತೀರ್ಪಿನಲ್ಲಿ ಈ ತಿದ್ದುಪಡಿಯಲ್ಲಿನ ಅಂಶವು ಒಂದು 
ಪ್ರಗತಿಪರ ಚಿ'೦ತನೆಯಾಗಿದೆ ಎ೦ದು ಉಲ್ಲೇಖಿಸಿದೆ. 


. ಸರ್ಕಾರದ ಆದೇಶ ಸಂ: ಮಮ 48 ಮಮಲಅ 2018 


ದಿನಾಂಕ 6-8-2019 ರಲ್ಲಿ, ಮಹಿಳಾ 'ಮತ್ತು ವುಕ್ಕಳ 
ಅಭಿವೃದ್ದಿ ಇಲಾಖೆ, ಶಿಕ್ಷಣ ಇಲಾಖೆ, ಕಂದಾಯ 
ಇಲಾಖೆ, ಪಂಚಾಯತ್‌ -: ಇಲಾಖೆ, ಆರೋಗ್ಯ ಮತ್ತು 

"ಕುಟುಂಬ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ, ಸ್ವಯಂ 
ಸೇವಾ ಸಂಸ್ಥೆಗಳು, ಸ್ತೀಶಕ್ತಿ ಸಂಘದ ಸದಸ್ಯರು ಮತ್ತು 
ಪಂಚಾಯತ್‌ ವ್ಯಾಪ್ತಿಯಲ್ಲಿ ಬರುವ ಇಬ್ಬರು 
ಮಕ್ಕಳನ್ನು ಒಳಗೊಂಡಂತೆ, “ಮಕ್ಕಳ ಹಕ್ಕುಗಳ ರಕ್ಷಣಾ. 
ಸಮಿತಿ" ಯನ್ನು ರಚಿಸಲಾಗಿದೆ. ಮಕ್ಕಳ ರಕ್ಷಣೆಯು 
ಸದರಿ ಸಮಿತಿಯ ಆದ್ಯತೆಯಾಗಿದ್ದು, ಜವಾಬ್ದಾರಿ 
ಕುರಿತು ತರಬೇತಿ ಕೈಪಿಡಿ (ಸಾಮಾನ್ಯವಾಗಿ ಕೇಳಲಾಗುವ 
ಪ್ರಶ್ನೆಗಳು) ಸಿದ್ಧಪಡಿಸಿ ಒದಗಿಸಲಾಗಿದೆ. 

. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್‌ ರಾಜ್‌ 
ಅಧಿನಿಯಮ 1993 ರ ಪ್ರಕರಣ 311 ರಲ್ಲಿ ಪ್ರದತ್ತವಾದ: 
ಅಧಿಕಾರವನ್ನು ' ಚಲಾಯಿಸಿ, ಅಧಿಸೂಚನೆ ಸಂ: 
ಗ್ರಾಅಪ 660 ಗ್ರಾಪಂಅ 2020 ದಿನಾಂಕ 17-11- 
2020ರಲ್ಲಿ, ಕರ್ನಾಟಕ ಗ್ರಾಮ ಸ್ಪರಾಜ್ಯ ಮತ್ತು ಗ್ರಾಮ 

"ಪಂಚಾಯತ್‌ ರಾಜ್‌ (ಮಹಿಳೆಯರ ಮತ್ತು ಮಕ್ಕಳ 
ರಕ್ಷಣೆಯ ಕಾವಲು ಸಮಿತಿ) ನಿಯಮಗಳು 2020 ಅನ್ನು 
ರಚಿಸಿ ಹೊರಡಿಸಲಾಗಿದೆ. 


5 ಬಾಲ್ಯ ವಿವಾಹ ವಿಷೇಧ ಕಾಯಿದೆಯ ಅನುಷ್ಠಾನದ 


ಬಗ್ಗೆ ಎಲ್ಲಾ ' ಜಿಲ್ಲಾ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿಗಳು, ಜಿಲ್ಲಾ ' ಆರೋಗ್ಯ 
ಆದಿಕಾರಿಗಳು ಮತ್ತು ಉಪನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಇವರುಗಳೊಂದಿಗೆ, 
ವಿಡಿಯೋ ಸಂವಾದದ ಮೂಲಕ ಪ್ರತಿ ಪರಿಶೀಲನೆ 
ನಡೆಸಲಾಗುತ್ತಿದೆ. 

. ರಾಜ್ಯದಲ್ಲಿ ಸುಮಾರು 58000 ಬಾಲ್ಯ ವಿವಾಹ 
ನಿಷೇಧಾಧಿಕಾರಿಗಳಿದ್ದು, ಮಕ್ಕಳ ರಕ್ಷಣಾ ಆಯೋಗ 
ಹಾಗೂ ' ಕರ್ನಾಟಕ ರಾಜ್ಯ ಕಾನೂನು ಸೇವಾ 
ಪ್ರಾಧಿಕಾರದ ಸಹಯೋಗದೊಂದಿಗೆ ಎಲ್ಲಾ ಜಿಲ್ಲೆಗಳ 
ಬಾಲ್ಯವಿವಾಹ ನಿಷೇಧಾಧಿಕಾರಿಗಳಳ ವಿಡಿಯೋ 
ಸಂವಾದ ನಡೆಸಿ, ಬಾಲ್ಯವಿವಾಹ ತಡೆಯುವಲ್ಲಿ 
ಎದಿರುಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ, ಅಗತ್ಯ 
ಕ್ರಮವಹಿಸಲಾಗುತ್ತಿದೆ. 


. ಬಾಲ್ಕ್ಯವಿವಾಹಗಳನ್ನು ಗುರುತಿಸುವುದು, 
ಕಂಡುಬಂದರೆ ತಕ್ಷಣ ವಿಲ್ಲಿಸುವುದು, ಮಕ್ಕಳ ರಕ್ಷಣೆ 


ಬಿಡುಗಡೆ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಹಾಗೂ 
ಮಕ್ಕಳ ಪುನರ್ವಸತಿ ಹಾಗೂ ಅನುಸರಣಾ 
ಕ್ರಮಗಳನ್ನು ಕೈಗೊಳ್ಳಲು “ಕ್ರಮಬದ್ದ ಕಾರ್ಯವಿಧಾನ” 
(ಎಸ್‌.ಓ.ಪಿ) ಗಳನ್ನು ಸಿದ್ಧಪಡಿಸಿದ್ದು, ಮುದ್ರಣ 

ಹಂತದಲ್ಲಿದೆ. - 


. ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮವನ್ನು ಸಹ 


ಹೆಚ್ಚು ಬಳಕೆ ಮಾಡಿಕೊಂಡು 1 ರಿಂದ 5 ನಿಮಿಷಗಳ 
ಅವಧಿಯ ಕಿರು ಚಿತ್ರಗಳನ್ನು (ಗಂಗ Ms) ಸಿದ್ದಪಡಿಸಿ, 
ಜಾಲತಾಣಗಳ ಮೂಲಕ ಜಾಗೃತಿ ಮೂಡಿಸಲು, 
ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿಯೂ ಸಹ 
ಬಾಲ್ಯವಿವಾಹ ನಿಷೇಧದ ಕುರಿತು ಕಾರ್ಯಕ್ರಮಗಳನ್ನು 
ಬಿತರಿಸಲು ಹಾಗೂ ಮಹಾನಗರ ಪಾಲಿಕೆಯ ಕಸ 
ವಿಲೇವಾರಿ ವಾಹನದಲ್ಲಿ ಪ್ರಕಟಣೆ ಹೊರಡಿಸಿ 
ಬಾಲ್ಯವಿವಾಹದಕುರಿತು ಅರಿವು ಮೂಡಿಸುವ ಬಗ್ಗೆ 
ಪ್ರಸಕ್ತ ಸಾಲಿನ ಕ್ರಿಯಾಯೋಜನೆಯಲ್ಲಿ 
ಅಳವಡಿಸಲಾಗಿದೆ. . § 


ಕಡತ ಸಂ: ಮಮ 76 ಮಮಲ 2021 


(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭ್ಯೂಮಿಜ್ಯಾವ್ಯ ಮಹಿಳಾ ಮತ್ತು 
ಲಪ್ಪ 


ಮಕ್ಕಳ ಅಭಿವ್ಯ್ಲೌಲ3ನ ಧ್ಹಹಾಗೂ ಹಿರಿಯ 


ಮಾಳದಲ್ಲಿ ಪಬ್ಬಸಿತಪ್ಳುಪಬಿವರು 


ಏಕಲಚೇತನರ ಹಿರಿಯ ನಾಗರಿಕ ಸಬಲೀಕರಣ 


